KA/ BG-GPO/2515/NVPP-47/2006-2008 





FN 
ಕಾ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


(© 





ಸೆಂಪುಟ ೧೪೧ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೧೩, ೨೦೦೬ (ಚೈತ್ರ ೨೩ ಶಕ ವರ್ಷ ೧೯೨೮) ಸಂಚಿಕೆ ೧೫ 





ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 124 ಸೇಲೋಯು 2005, ಬೆಂಗಳೂರು, ದಿನಾಂಕ: 4ನೇ ಮಾರ್ಚ್‌ 2006 
ಶ್ರೀ ಕೆ.ಆರ್‌. ನಾರಾಯಣ ರಾವ್‌, ಕಛೇರಿ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಕಛೇರಿ, ಬೆಂಗಳೂರು ಇವರಿಗೆ ವೇತನ ಶ್ರೇಣಿ 
ರೂ. 6000 - 150 - 7200 - 200 - 8800 - 260 - 10880 - 320 - 11200 ರಲ್ಲಿನ ಮ್ಯಾನೇಜರ್‌ ಹುದ್ದೆಗೆ ಬಡ್ತಿ ನೀಡಿ ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ಲೋಕಾಯುಕ್ತ ಕಛೇರಿ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಮ್ಯಾನೇಜರ್‌ ಹುದ್ದೆಗೆ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 386 ಕೆ.ವಿ. ರಾಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು-). 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂ: ಲಾ 03 ಎಲ್‌ಎಜಿ 2005, ಬೆಂಗಳೂರು, ದಿನಾಂಕ: 6ನೇ ಮಾರ್ಚ್‌ 2006 
ಶ್ರೀ ಬಿ.ವಿ. ಬಸವರಾಜು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ (1977) 
ರಲ್ಲಿನ ಷರತ್ತು ಮತ್ತು ನಿಬಂಧನೆಗಳಿಗೊಳಪಟ್ಟು ದಿನಾಂಕ 14.02.2005 ರಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ, 
ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಬಳ್ಳಾರಿ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 387 ಆರ್‌. ನಿಸಾರ್‌ ಅಹಮದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಆಡಳಿತ-1)(ಪ್ರ), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ನಂ: ಒಇ 93 ಕಗೃಸೇ 2005, ಬೆಂಗಳೂರು, ದಿನಾಂಕ: 6ನೇ ಮಾರ್ಚ್‌ 2006 
ಗೃಹರಕ್ಷಕ ದಳದ ಜಿಲ್ಲಾ ಸಮಾದೇಷ್ಟರನ್ನು ಗೃಹರಕ್ಷಕದಳದ (ತಿದ್ದುಪಡಿ) ನಿಯಮ 2003ರ ಕಲಂ 3ರ ಉಪ ಕಲಂ (2) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಗೆ ಸೂಚಿಸಿರುವ ಅಭ್ಯರ್ಥಿಗಳನ್ನು ಅವರ ಹೆಸರಿನ ಮುಂದೆ ತೋರಿಸಿರುವ ಸ್ಥಳಗಳಿಗೆ ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದ ವರೆಗೆ ಗೃಹರಕ್ಷಕ ದಳದ ಸಮಾದೇಷ್ಟರನ್ನಾಗಿ ನೇಮಿಸಿದೆ. 


(೧೩೭) 


೧೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೩, ೨೦೦೬ ಭಾಗ - ೨ 



































ಅಭ್ಯರ್ಥಿಯ ಹೆಸರು ನೇಮಕ ಮಾಡಿದ ಸ್ಥಳ 

(1) ಶ್ರೀ ಎಂ. ನೈಮೂದ್ದೀನ್‌ ಬೀದರ್‌ ಜಿಲ್ಲೆ ಖಾಲಿ ಇರುವ ಹುದ್ದೆಗೆ 

() | ಶ್ರೀ ಶಿವಲಿಂಗ ರಾಮು ಹರಿಜನ ಬೆಳಗಾಂ ಜಿಲ್ಲೆ ಖಾಲಿ ಇರುವ ಹುದ್ದೆಗೆ 

(೨) ಶ್ರೀ ಅಬ್ದುಲ್‌ ರಜಾಕ್‌ ಕಂಪ್ಲಿ ಬಳ್ಳಾರಿ ಜಿಲ್ಲೆ ಖಾಲಿ ಇರುವ ಹುದ್ದೆಗೆ 

ದಿ ಮೊ ತ ಐ ಉ 
(4) | ಶ್ರೀ ಎಸ್‌.ಎಂ. ತುಗಶೆಟ್ಟಿ ಧಾರವಾಡ ಜಿಲ್ಲೆ ಖಾಲಿ ಇರುವ ಹುದೆಗೆ 
Gc) (a) 

(5) | ಶ್ರೀ ಎಂ.ಎನ್‌. ಶಿವಶಂಕರ್‌ ಮಂಡ್ಯ ಜಿಲ್ಲೆ ಶ್ರೀ ಪ್ರೋಸಿ. ಪದಾವಾಭ ಇವರನ್ನು 
ಪದವಿಮುಕ್ತಿಗೊಳಿಸಿದ ಸ್ಥಾನದಲ್ಲಿ 

(60 | ಶ್ರೀ ವಿಜಯಾನಂದ ರಾಯಚೂರು ಜಿಲ್ಲೆ ಶ್ರೀ ನರಸಣ್ಣ ಇವರನ್ನು ಪದವಿಮುಕ್ತಿಗೊಳಿಸಿದ 
ಸ್ಥಾನದಲ್ಲಿ 








ಶ್ರೀ ಪ್ರೋ.ಸಿ. ಪದ್ಮನಾಭ, ಜಿಲ್ಲಾ ಸಮಾದೇಷ್ಟರು, ಮಂಡ್ಯ ಹಾಗೂ ಶ್ರೀ ನರಸಣ್ಣ ಜಿಲ್ಲಾ ಸಮಾದೇಷ್ಟರು, ರಾಯಚೂರು, ಗೃಹರಕ್ಷಕ ದಳ 
ಇವರನ್ನು ಈ ಅಧಿಸೂಚನೆಯೊಂದಿಗೆ ಕೂಡಲೇ ಕರ್ತವ್ಯದಿಂದ ಪದವಿಮುಕ್ತಿಗೊಳಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 388 ಹೆಚ್‌.ಸಿ. ನಾಗೇಂದ್ರ 
ಸರ್ಕಾರದ ಉಪ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 3 ಎಟಿಎಸ್‌ 2006, ಬೆಂಗಳೂರು, ದಿನಾಂಕ: 7ನೇ ಮಾರ್ಚ್‌ 2006 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 74 ಸಿಶಾಸೇ 2006 ದಿನಾಂಕ 7.3.2006ರಲ್ಲಿ ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಶ್ರೀ 
ವೈ.ಎನ್‌. ಬೀರಲಿಂಗೇಗೌಡ, ಶಾಖಾಧಿಕಾರಿ, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ, ಇವರ ಸೇವೆಯನ್ನು ತಹಶೀಲ್ದಾರ್‌ ಹುದ್ದೆಗೆ ನಿಯೋಜನೆ ಮೇಲೆ 
ನೇಮಿಸಲು ಕಂದಾಯ ಇಲಾಖೆಯ ವಶಕ್ಕೆ ನೀಡಿರುವ ಮೇರೆಗೆ, ಸದರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ತಹಶೀಲ್ದಾರ್‌, ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ಖಾಲಿ ಹುದ್ದೆಗೆ ನೇಮಕ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 390 ಎಂ. ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು-3). 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ನಅಇ 153 ನಯೋಸೆ 2005, ಬೆಂಗಳೂರು, ದಿನಾಂಕ: 8ನೇ ಮಾರ್ಚ್‌ 2006 
ಶ್ರೀ ಪಿ.ಇ. ರುದ್ರಪ್ಪ, ನಗರ ಯೋಜನಾ ಉಪ ನಿರ್ದೇಶಕರು, ನಿಯೋಜನೆ ಮೇಲೆ ನಗರ ಯೋಜನಾ ಸದಸ್ಯರು, ನಗರಾಭಿವೃದ್ಧಿ 
ಪ್ರಾಧಿಕಾರ, ಮಂಗಳೂರು ಇವರನ್ನು ನಗರ ಯೋಜನಾ ಜಂಟಿ ನಿರ್ದೇಶಕರ ವಿಭಾಗೀಯ ಕಛೇರಿ, ಮೈಸೂರು ಇಲ್ಲಿ ಖಾಲಿ ಇರುವ ಉಪ ನಿರ್ದೇಶಕರ 
ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 391 ಟಿ. ರಂಗನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 31 ಸಅಸೇ 2006(1), ಬೆಂಗಳೂರು, ದಿನಾಂಕ: 8ನೇ ಮಾರ್ಚ್‌ 2006 
ಶ್ರೀ ಡಿಸೋಜಾ ರಾಬಿನ್‌ಸನ್‌, ಸರ್ಕಾರದ ಕಾರ್ಯದರ್ಶಿ, ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ, ಕರ್ನಾಟಕ ಸರ್ಕಾರ 
ಸಚಿವಾಲಯ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 285(1)(ಬಿ) ರ ಅನ್ವಯ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ 
ಸೇವೆಯಿಂದ ಸ್ವಯಿಚ್ಚೆ ಮೇರೆಗೆ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 392 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 86 ಸಅಸೇ 2006, ಬೆಂಗಳೂರು, ದಿನಾಂಕ: 9ನೇ ಮಾರ್ಚ್‌ 2006 
ಶ್ರೀ ಡಿ. ಜಯರಾಂ, ಜಂಟಿ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಅವರ ಸೇವೆಯನ್ನು ನಿರ್ದೇಶಕರು, ಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆ (ಜನಶಕ್ತಿ ಮತ್ತು ಉದ್ಯೋಗ ವಿಭಾಗ) ಕರ್ನಾಟಕ ಸರ್ಕಾರ ಸಚಿವಾಲಯ ಹುದ್ದೆಗೆ ನೇಮಿಸಲು ಸಿಬ್ಬಂದಿ ಮತ್ತು ಆಡಳಿತ 


ಭಾಗ - ೨ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಏಪ್ರಿಲ್‌ ೧೩, ೨೦೦೬ ೧೩೯ 





ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುವುದರಿಂದ ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದರಿ ಹುದ್ದೆಯಲ್ಲಿ 
ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 393 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 89 ಸಅಸೇ 2006, ಬೆಂಗಳೂರು, ದಿನಾಂಕ: 9ನೇ ಮಾರ್ಚ್‌ 2006 

ಶ್ರೀ ಎಂ.ಎಸ್‌. ವೆಂಕಟೇಶ್‌, ಅಧೀಕ್ಷಕರ ಅಭಿಯಂತರರು, ಮುಖ್ಯ ಅಭ್ಯಂತರರ ಕಛೇರಿ ನೀರಾವರಿ (ದಕ್ಷಿಣ) ಮೈಸೂರು ಇವರನ್ನು 
ಕರ್ನಾಟಕ ಸರ್ಕಾರ ಸಚಿವಾಲಯದ ಲೋಕೋಪಯೋಗಿ ಇಲಾಖೆ (ಸಂಪರ್ಕ ಮತ್ತು ಕಟ್ಟಡಗಳು) ಉಪ ಕಾರ್ಯದರ್ಶಿ ಹುದ್ದೆಗೆ ನೇಮಿಸುವ 
ಸಲುವಾಗಿ ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುವನ್ಹಯ ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಲೋಕೋಪಯೋಗಿ ಇಲಾಖೆಯಲ್ಲಿ ಖಾಲಿ ಇರುವ ಸದರಿ ಉಪ ಕಾರ್ಯದರ್ಶಿ ಹುದ್ದೆಯಲ್ಲಿ ಮರುಸ್ಥಳ 
ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 394 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 73 ಸಅಸೇ 2006, ಬೆಂಗಳೂರು, ದಿನಾಂಕ: 9ನೇ ಮಾರ್ಚ್‌ 2006 

ಶ್ರೀ ಎಂ.ಜಿ. ಶಿವಲಿಂಗಯ್ಯ, ಯೋಜನಾ ನಿರ್ದೇಶಕರು, ಜಿಲ್ಲಾಪಂಚಾಯತ್‌ ಅವರನ್ನು ಮುಖ್ಯ ಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿ 
ಹುದ್ದೆಗೆ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಯ ವಶಕ್ಕೆ ನೀಡಿರುವನ್ಹಯ ಸದರಿ ಅಧಿಕಾರಿಯವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಮುಖ್ಯ ಮಂತ್ರಿಯವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಸದರಿ ಹುದ್ದೆಯಲ್ಲಿ ನಿಯೋಜನೆ ಮೇಲೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 395 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
HIGH COURT OF KARNATAKA 
NOTIFICATION 
GOB(I) 14(92) / 2005, Bangalore, Dated: 10th March 2006 

Sri S.Y. Kumbar, Presiding Officer, Fast Track Court-IV, Gulbarga, is permitted to surrender 30 
days of Earned leave as on 2.3.2006 for the block period of 2005-06. 

The officer shall be paid pay and allowances admissible for the period of 30 days of leave so 
surrendered at the rate of 1/30th of the monthly pay and allowances for each day of leave surrendered as 
per the provisions contained in Rule 118(2) of K.C.S.Rs. 

By Order of the High Court, 
PR- 396 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
GOB(I) 14(83) / 2005, Bangalore, Dated: 10th March 2006 

Sri Javid Pasha, Presiding Officer, Fast Track Court, Virajpet, is permitted to surrender 30 days of 
Earned leave from 1.3.2006 to 30.3.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 397 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
GOB(I) 16(106) / 2005, Bangalore, Dated: 14th March 2006 

Smt. K. Kathyayini, Addl. Civil Judge, (Jr. Dn.) and JMFC., Kollegal, is permitted to surrender 30 

days of Earned leave from 1.3.2006 for the block period of 2005-06. 


೧೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೩, ೨೦೦೬ ಭಾಗ - ೨ 





The officer shall be paid pay and allowances admissible for the said 30 days of leave so 
surrendered at the rate of 1/30th of the monthly pay and allowances for each day of leave surrendered as 
per the provisions contained in Rule 118(2) of K.C.S.Rs. 

By Order of the High Court, 
PR- 410 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
GOB(I) 16(117) / 2005, Bangalore, Dated: 15th March 2006 

Sri M.C. Nadagouda, Addl. Civil Judge, (Jr. Dn.) and JMFC., Chamarajanagar, is permitted to 
surrender 30 days of Earned leave as on 2.3.2006 for the block period of 2005-06. 

The officer shall be paid pay and allowances admissible for the said 30 days of leave so 
surrendered at the rate of 1/30th of the monthly pay and allowances for each day of leave surrendered as 
per the provisions contained in Rule 118(2) of K.C.S.Rs. 

By Order of the High Court, 
PR- 417 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
GOB(I) 16(102) / 2005, Bangalore, Dated: 17th March 2006 

Sri Srinivasa Suvarna, Civil Judge, (Jr. Dn.) and JMFC., Tiptur, is permitted to surrender 30 days 
of Earned leave from 2.3.2006 to 31.3.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 422 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
GOB(I) 14(90) / 2005, Bangalore, Dated: 17th March 2006 

Sri V.G. Savadkar, Presiding Officer, Fast Track Court-IV, Gulbarga, is permitted to surrender 30 
days of Earned leave from 2.3.2006 to 31.3.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR-423 R. RANGASWAMY 
Assistant Registrar. 
ನಗರಾಭಿವೃದ್ಧಿ ಸಜಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 9 ನಯೋಸೇ 2006, ಬೆಂಗಳೂರು, ದಿನಾಂಕ: 10ನೇ ಮಾರ್ಚ್‌ 2006 

ಶ್ರೀ ಐಜಾಜ್‌ ಅಹ್ಮದ್‌, ಉಪ ನಿರ್ದೇಶಕರು, ನಗರ ಯೋಜನಾ ಇಲಾಖೆ (ನಿಯೋಜನೆ ಮೇಲೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, 
ಬೆಂಗಳೂರು), ಇವರಿಗೆ ನಗರ ಯೋಜನಾ ಇಲಾಖೆಯ ಜಂಟಿ ನಿರ್ದೇಶಕರ ಹುದ್ದೆಯ ವೇತನ ಶ್ರೇಣಿ ರೂ. 10620-260-10880-320-13440-380- 
14960 ಗೆ ಸ್ಥಾನಾಪನ್ನಾ ಮುಂಬಡ್ತಿ ನೀಡಿ ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಜಂಟಿ ನಿರ್ದೇಶಕರ ಹುದ್ದೆಗೆ ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 398 ಟಿ. ರಂಗನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನಅಇ 12 ಎಂಎನ್‌ಇ 2006, ಬೆಂಗಳೂರು, ದಿನಾಂಕ: 15ನೇ ಮಾರ್ಚ್‌ 2006 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಸಿಆಸುಇ 49 ಆಸೇವ 2006 ದಿನಾಂಕ: 14.3.2006ರ ಕ್ರಮ 
ಸಂಖ್ಯೆ: 5 ರಲ್ಲಿ ಡಾ: ಕೆ.ಎನ್‌. ಚಂದ್ರಶೇಖರ್‌ ಕೆ.ಎ.ಎಸ್‌., (ಆಯ್ಕೆ ಶ್ರೇಣಿ) ಯೋಜನಾ ಸಮನ್ವಯಾಧಿಕಾರಿ, ಬಿಎಂಐಸಿಪಿ, ಲೋಕೋಪಯೋಗಿ 


ಭಾಗ - ೨ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಏಪ್ರಿಲ್‌ ೧೩, ೨೦೦೬ ೧೪೧ 





ಇಲಾಖೆ, ಬೆಂಗಳೂರು ಇವರನ್ನು ಶ್ರೀ ಎ.ಬಿ. ಇಬ್ರಾಹಿಂ, ಮೈಸೂರು ಮಹಾನಗರಪಾಲಿಕೆಯ ಆಯುಕ್ತರ ಸ್ಥಾನದಲ್ಲಿ ನೇಮಿಸಲು ಸದರಿ ಅಧಿಕಾರಿಗಳ 
ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿರುತ್ತಾರೆ. 
ಅದರಂತೆ, ಡಾ: ಕೆ.ಎನ್‌. ಚಂದ್ರಶೇಖರ್‌ ಕೆ.ಎ.ಎಸ್‌., (ಆಯ್ಕೆ ಶ್ರೇಣಿ) ಇವರನ್ನು ಶ್ರೀ ಎ.ಬಿ. ಇಬ್ರಾಹಿಂ ಆಯುಕ್ತರು, ಮೈಸೂರು 
ಮಹಾನಗರಪಾಲಿಕೆ ಇವರ ಸ್ಥಾನದಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಮರು ಸ್ಥಳ 
ನಿಯುಕ್ತಿಗೊಳಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 408 ಎಸ್‌.ಜೆ. ಸಂಪತ್‌ಕುಮಾರ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನಅಇ 39 ಎಂಎನ್‌ಐ 2006, ಬೆಂಗಳೂರು, ದಿನಾಂಕ: 15ನೇ ಮಾರ್ಚ್‌ 2006 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ದಿನಾಂಕ: 14.3.2004 ಅಧಿಸೂಚನೆಯ ಸಂಖ್ಯೆ ಸಿಆಸುಇ 22 ಎಸ್‌ಎಎಸ್‌ 2006 ರಲ್ಲಿ 
ಶ್ರೀ ಎನ್‌.ಸಿ. ಮುನಿಯಪ್ಪ, 1ಓ5 (01:84) ಆಯುಕ್ತರು, ವಾಟರ್‌ ಶೆಡ್‌ ಡೆವಲಪ್‌ಮೆಂಟ್‌ ಡಿಪಾರ್ಟ್‌ಮೆಂಟ್‌ ಮತ್ತು ಎಕ್ಸ್‌-ಅಫಿಷಿಯೋ, 
ಸರ್ಕಾರದ ಕಾರ್ಯದರ್ಶಿಗಳು, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ, ಬೆಂಗಳೂರು ಇವರನ್ನು ವರ್ಗಾಯಿಸಿ ಶ್ರೀ ಅಶೋಕ್‌ ಕುಮಾರ್‌ ಸಿ. ಮನೋಳಿ, 
1ಓ5, ಇವರ ಜಾಗಕ್ಕೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃಧ್ಧಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಅದರಂತೆ ಶ್ರೀ ಎನ್‌.ಸಿ. ಮುನಿಯಪ್ಪ 1/5 (KN:84) ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ಅಧ್ಯಕ್ಷರು, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ಶ್ರೀ ಅಶೋಕ್‌ ಕುಮಾರ್‌ ಸಿ. ಮನೋಳಿ, /ಓ5 ಇವರ ಜಾಗಕ್ಕೆ 
ಮರುನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 409 ವ್ಹಿ.ಆರ್‌. ಇಲಕಲ್‌ 


೦ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 27 ಸೇಲೋಯು 2006, ಬೆಂಗಳೂರು, ದಿನಾಂಕ: 10ನೇ ಮಾರ್ಚ್‌ 2006 
ಕರ್ನಾಟಕ ಲೋಕಾಯುಕ್ತ ಸೇವೆಗೆ ಸೇರಿದ ಶ್ರೀ ಚಲುವರಾಜು, ಸಹಾಯಕ ನಿಬಂಧಕರು (ಆಡಳಿತ), ಕರ್ನಾಟಕ ಲೋಕಾಯುಕ್ತ ಕಛೇರಿ, 
ಬೆಂಗಳೂರು, ಇವರು 58 ವರ್ಷಗಳ ವಯಸ್ಸನ್ನು ತಲುಪಿ, ದಿನಾಂಕ: 30.4.2006ರಂದು ನಿವೃತ್ತರಾಗಲಿದ್ದಾರೆ. 
ಕೆ.ವಿ. ರಾಮ 
ಪಿ.ಆರ್‌. 399 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು-). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 22 ಸೇಇಮು 2006, ಬೆಂಗಳೂರು, ದಿನಾಂಕ: 13ನೇ ಮಾರ್ಚ್‌ 2006 
ಶ್ರೀ ಕೆ.ಸಿ. ರೆಡ್ಡಿ ಇವರನ್ನು ಮುಖ್ಯಮಂತ್ರಿಯವರಿಗೆ ಲೋಕೋಪಯೋಗಿ, ಬಂದರು, ಇಂಧನ ಹಾಗೂ ಜಲಸಂಪನ್ಮೂಲ ಇಲಾಖೆಗಳ 
ಸಲಹೆಗಾರರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಪ್ರಸಕ್ತ ಮುಖ್ಯಮಂತ್ರಿಯವರ ಪದಾವಧಿಯವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೇ ಅಲ್ಲಿಯವರೆಗೆ ನೇಮಿಸಲಾಗಿದೆ. 
ಶ್ರೀ ಕೆ.ಸಿ. ರೆಡ್ಡಿ, ಇವರು ಮುಖ್ಯಮಂತ್ರಿಗಳ ಸಲಹೆಗಾರರಾಗಿ ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿರುತ್ತಾರೆ. 
ಶ್ರೀ ಕೆ.ಸಿ. ರೆಡ್ಡಿ, ಇವರು ಮುಖ್ಯಮಂತ್ರಿಗಳ ಆದೇಶದಂತೆ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸತಕ್ಕದ್ದು, ಇವರಿಗೆ ನೀಡಲಾಗುವ ಸವಲತ್ತುಗಳ 
ಬಗ್ಗೆ ಪ್ರತ್ಯೇಕ ಆದೇಶ ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 400 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-). 
ಯೋಜನೆ ಹಾಗೂ ಸಾಂಖ್ಯಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಿಡಿ 111 ಎಸ್‌ಎಸ್‌ಎಂ 2005, ಬೆಂಗಳೂರು, ದಿನಾಂಕ: 13ನೇ ಮಾರ್ಚ್‌ 2006 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ, ಪ್ರಸ್ತುತ ಯೋಜನಾ ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿ, ಜಿಲ್ಲಾ 
ಪಂಚಾಯತ್‌, ಕೊಡಗು ಇಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀ ಕೆ.ಸಿ. ಲಾಲಪ್ಪ, ಉಪ ನಿರ್ದೇಶಕರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಜಿಲ್ಲಾ ಪಂಚಾಯತ್‌, ಹಾಸನ ಇಲ್ಲಿ ಖಾಲಿ ಇರುವ ಯೋಜನಾ 


೧೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೩, ೨೦೦೬ ಭಾಗ - ೨ 





ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿ ಹುದ್ದೆಗೆ ನೆಮಿಸುವ ಸಲುವಾಗಿ ಸದರಿಯವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ 
ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಸುಧಾಬಾಯಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
ಅಧಿಸೂಚನೆ 

ಸಂಖ್ಯೆ: ಪಿಡಿ 03 ಎಸ್‌ಎಸ್‌ಎಂ 2005, ಬೆಂಗಳೂರು, ದಿನಾಂಕ: 13ನೇ ಮಾರ್ಚ್‌ 2006 

ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ, ಪ್ರಸ್ತುತ ಯೋಜನಾ ಸಚಿವಾಲಯದಲ್ಲಿ ನೇಮಕಾತಿ ನಿರೀಕ್ಷಣೆಯಲ್ಲಿರುವ 
ಶ್ರೀಮತಿ ಜೆ. ವಿನುತಾ ರಾಣಿ, ಉಪ ನಿರ್ದೇಶಕರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಯೋಜನೆ, 
ಸಂಯೋಜನೆ ಮತ್ತು ಮಾಹಿತಿ ವಿಭಾಗ, ಯೋಜನಾ ಸಚಿವಾಲಯ ಇಲ್ಲಿ ಖಾಲಿ ಇರುವ ಉಪ ನಿರ್ದೇಶಕರ ಹುದ್ದೆಗೆ ನೇಮಿಸುವ ಸಲುವಾಗಿ 
ಸದರಿಯವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 401 


ಪಿ.ಆರ್‌. 402 


ಪಿ. ಸುಧಾಬಾಯಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 670 ಡಿಪಿಐ 2005, ಬೆಂಗಳೂರು-1, ದಿನಾಂಕ: 13ನೇ ಮಾರ್ಚ್‌ 2006 


ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪ್ರಾಂಶುಪಾಲರು ಹಾಗೂ ತತ್ಸಮಾನ ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳಿಗೆ ವೇತನ ಶ್ರೇಣಿ 


ರೂ. 9580-14200 ರ ಉಪ ನಿರ್ದೇಶಕರ ವೃಂದದ ಹುದ್ದೆಗಳಿಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರ ಹೆಸರುಗಳ ಮುಂದೆ ನಮೂದಿಸಲಾದ ಹುದ್ದೆ ಮತ್ತು 
ಸ್ಥಳಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ವಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 



































ಕ್ರ. ಸಂ. ಹೆಸರು ಮತ್ತು ವಿಳಾಸ ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 

1 ಶ್ರೀ ಕೆ. ಚಿಕ್ಕಹೊಂಗಯ್ಯ, ಉಪ ನಿರ್ದೇಶಕರು, ಪದವಿ ಪೂರ್ವ ಮತ್ತು ವೃತ್ತಿ ಶಿಕ್ಷಣ ಇಲಾಖೆ 
ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ. 
ಕೆ. ಹೊನ್ನಲಗೆರೆ, ಮದ್ದೂರು ತಾ. ಮಂಡ್ಯ ಜಿಲ್ಲೆ. 

2 ಶ್ರೀ ಎಸ್‌.ಎಂ. ಕಣಬೂರ್‌, ನಿಯೋಜನೆಯಿಂದ ಹಿಂದಕ್ಕೆ ಪಡೆದು ಉಪ ನಿರ್ದೇಶಕರು, ಪದವಿ 
(ಪ್ರಾಂಶುಪಾಲರು) ಹಾಲಿ ನಿಯೋಜನೆ ಮೇಲೆ ಜಿಲ್ಲಾ | ಪೂರ್ವ ಮತ್ತು ವೃತ್ತಿ ಶಿಕ್ಷಣ ಇಲಾಖೆ, ಬಿಜಾಪುರ ಜಿಲ್ಲೆ, ಬಿಜಾಪುರ 
ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಅಧಿಕಾರಿ ಕೊಪ್ಪಳ | ಇಲ್ಲಿಗೆ ನೇಮಿಸಿದೆ. 
ಜಿಲ್ಲೆ, ಕೊಪ್ಪಳ. 

3 ಶ್ರೀ ಎಂ.ಎಲ್‌. ಧನಾಶಿರೆ, ಉಪ ನಿರ್ದೇಶಕರು, ಪದವಿ ಪೂರ್ವ ಮತ್ತು ವೃತ್ತಿ ಶಿಕ್ಷಣ ಇಲಾಖೆ, 
ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಧಾರವಾಡ ಜಿಲ್ಲೆ, ಧಾರವಾಡ 
ತಾಳಮಡಗಿ, ಬೀದರ್‌ ಜಿಲ್ಲೆ 

4 ಶ್ರೀ ಸಿ.ಎಸ್‌. ದೊಡ್ಡಮನಿ, ಉಪ ನಿರ್ದೇಶಕರು, ಪದವಿ ಪೂರ್ವ ಮತ್ತು ವೃತ್ತಿ ಶಿಕ್ಷಣ ಇಲಾಖೆ, 
ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ 
ರಾಂಪುರ, ಬಾಗಲಕೋಟೆ ಜಿಲ್ಲೆ. 

5 ಶ್ರೀಮತಿ ಎನ್‌. ನಿಂಗಮ್ಮ ಉಪ ನಿರ್ದೇಶಕರು, ಪದವಿ ಪೂರ್ವ ಮತ್ತು ವೃತ್ತಿ ಶಿಕ್ಷಣ ಇಲಾಖೆ, 
ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, | ಮೈಸೂರು ಜಿಲ್ಲೆ, ಮೈಸೂರು. 
ಅರಳಾಲಸಂದ್ರ, ಚನ್ನಪಟ್ಟಣ ತಾಲ್ಲೂಕು, ಬೆಂಗಳೂರು ಗ್ರಾ 
ಜಿಲ್ಲೆ 

6 ಶ್ರೀ ಪಿ. ನಂಜುಡಮೂರ್ತಿ ಉಪ ನಿರ್ದೇಶಕರು, ಪದವಿ ಪೂರ್ವ ಮತ್ತು ವೃತ್ತಿ ಶಿಕ್ಷಣ ಇಲಾಖೆ, 
ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, | ಬೆಂಗಳೂರು ಉತ್ತರ ಜಿಲ್ಲೆ ಬೆಂಗಳೂರು. 
ಟೇಕಲ್‌, ಮಾಲೂರು ತಾ. ಕೋಲಾರ ಜಿಲ್ಲೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 403 ಸ್ವರ್ಣಲತಾ ಎಂ. ಭಂಡಾರೆ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಸೇವೆಗಳು-1,2). 





ಭಾಗ - ೨ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಏಪ್ರಿಲ್‌ ೧೩, ೨೦೦೬ ೧೪೩ 





ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂ: ಮಮಇ 404 ಎಸ್‌ಜೆಡಿ 2005, ಬೆಂಗಳೂರು, ದಿನಾಂಕ: 14ನೇ ಮಾರ್ಚ್‌ 2006 
ಶ್ರೀ ಡಿ. ಬಸವರಾಜು, ಆಯ್ಕೆ ಶ್ರೇಣಿ ಉಪನ್ಯಾಸಕರು, ಕಾಲೇಜು ಶಿಕ್ಷಣ ಇಲಾಖೆ ಇವರು ಪ್ರಸ್ತುತ ಪ್ರತಿನಿಯೋಜನೆ ಮೇಲೆ, ಉಪ 
ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿವಮೊಗ್ಗ ಇಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದು, ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಸದರಿ 
ಹುದ್ದೆಯ ಕರ್ತವ್ಯದಿಂದ ಇವರನ್ನು ಬಿಡುಗಡೆ ಮಾಡಿ ಇವರ ಸೇವೆಯನ್ನು ಶಿಕ್ಷಣ ಇಲಾಖೆಗೆ ಹಿಂತಿರುಗಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 404 ವಿ. ಶಿವಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 49 ಆಸೇವ 2006, ಬೆಂಗಳೂರು, ದಿನಾಂಕ: 14ನೇ ಮಾರ್ಚ್‌ 2006 
ಕರ್ನಾಟಕ ಆಡಳಿತ ಸೇವೆಯ (ಆಯ್ಕೆ ಶ್ರೇಣಿ : ಹಿರಿಯ ಶ್ರೇಣಿ : ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಅವರುಗಳ ಹೆಸರಿನ ಮುಂದೆ 
ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿದೆ : ನೇಮಿಸಿದೆ. 





























ಕ್ರಮ ಅಧಿಕಾರಿಯ ಹೆಸರು ಸ್ಥಳ ನಿಯುಕ್ತಿಗೊಳಿಸಿರುವ : ನೇಮಿಸಿರುವ ಹುದ್ದೆ 
ಸಂಖ್ಯೆ 
1 | ವಿ. ಶ್ರೀರಾಮ ರೆಡ್ಡಿ (ಆಯ್ಕೆ ಶ್ರೇಣಿ) ವಿಶೇಷಾಧಿಕಾರಿ, “ಸುವರ್ಣ ಕರ್ನಾಟಕ”, ಕನ್ನಡ ಮತ್ತು ಸಂಸ್ಕೃತಿ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಲೋಕೋಪಯೋಗಿ | ಇಲಾಖೆ - ಶ್ರೀ ರೇವಣ್ಣ ಗೌಡ ಇವರ ಸ್ಥಾನದಲ್ಲಿ 
ಇಲಾಖೆ (ಸೇವೆಗಳು), ಬೆಂಗಳೂರು. 
2 ಶಿವಯೋಗಿ ಸಿ. ಕಳಸದ್‌ (ಆಯ್ಕೆ ಶ್ರೇಣಿ) ಕಾರ್ಯದರ್ಶಿ, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ಹುದ್ದೆಗೆ - 
ನೇಮಕಾತಿ ನಿರೀಕ್ಷಣೆಯಲ್ಲಿ ಶ್ರೀ ಜಿ.ಎ. ಅಡಗಟ್ಟಿ ಇವರ ಸ್ಥಾನದಲ್ಲಿ ನೇಮಿಸಲು ಇವರ 
ಸೇವೆಯನ್ನು ವಸತಿ ಇಲಾಖೆಯ ವಶಕ್ಕೆ ನೀಡಿದೆ. 
3 | ಎ.ಬಿ. ಇಬ್ರಾಹಿಂ (ಆಯ್ಕೆ ಶ್ರೇಣಿ) ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯಿಂದ ಹಿಂದಕ್ಕೆ ಪಡೆದು 
ಆಯುಕ್ತರು, ಮೈಸೂರು ಮಹಾನಗರ ಪಾಲಿಕೆ, ಮೈಸೂರು ರಿಜಿಸ್ಟಾರ್‌ (ಮೌಲ್ಯಮಾಪನ), ಮಂಗಳೂರು ವಿಶ್ವವಿದ್ಯಾಲಯ, 
ಮಂಗಳೂರು - ಶ್ರೀ ಕೆ.ಎಸ್‌. ಸೂರ್ಯನಾರಾಯಣರಾವ್‌ ಇವರ 
ಸ್ಥಾನದಲ್ಲಿ 
4 ಕೆ.ಎಸ್‌. ಸೂರ್ಯನಾರಾಯಣ ರಾವ್‌ (ಆಯ್ಕೆ ಶ್ರೇಣಿ) ಯೋಜನಾ ಸಮನ್ವಯಾಧಿಕಾರಿ, 
ರಿಜಿಸ್ಟಾರ್‌ (ಮೌಲ್ಯಮಾಪನ), ಮಂಗಳೂರು ವಿಶ್ವವಿದ್ಯಾಲಯ, | ಬಿ.ಎಂ.ಐ.ಸಿ.ಪಿ., ಲೋಕೋಪಯೋಗಿ ಇಲಾಖೆ, ಬೆಂಗಳೂರು - 
ಮಂಗಳೂರು ಡಾ: ಕೆ.ಎನ್‌. ಚಂದ್ರಶೇಖರ್‌ ಇವರ ಸ್ಥಾನದಲ್ಲಿ 
5 ಡಾ: ಕೆ.ಎನ್‌. ಚಂದ್ರಶೇಖರ್‌ (ಆಯ್ಕೆ ಶ್ರೇಣಿ) ಆಯುಕ್ತರು, ಮೈಸೂರು ಮಹಾನಗರ ಪಾಲಿಕೆ ಮೈಸೂರು ಹುದ್ದೆಗೆ - 
ಯೋಜನಾ ಸಮನ್ವಯಾಧಿಕಾರಿ, ಬಿ.ಎಂ.ಐ.ಸಿ.ಪಿ., ಶ್ರೀ ಎ.ಬಿ. ಇಬ್ರಾಹಿಂ ಇವರ ಸ್ಥಾನದಲ್ಲಿ ನೇಮಿಸಲು ಇವರ 
ಲೋಕೋಪಯೋಗಿ ಇಲಾಖೆ, ಬೆಂಗಳೂರು. ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
6 ಎನ್‌. ಜಯದೇವ್‌ (ಹಿರಿಯ ಶ್ರೇಣಿ) ಸರ್ಕಾರದ ಉಪ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಟಾಚಾರ) - ಖಾಲಿ ಹುದ್ದೆಗೆ. 
7 ವಿ.ಎಸ್‌. ನಾಯಕ್‌ (ಹಿರಿಯ ಶ್ರೇಣಿ) ಕಾರ್ಯದರ್ಶಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಹುದ್ದೆಗೆ - 
ನೇಮಕಾತಿ ನಿರೀಕ್ಷಣೆಯಲ್ಲಿ ಡಾ: ಎ.ವಿ. ಪ್ರಸನ್ನ ಇವರ ಸ್ಥಾನದಲ್ಲಿ ನೇಮಿಸಲು ಇವರ 
ಸೇವೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವಶಕ್ಕೆ ನೀಡಿದೆ. 
8 ಸಿ.ಎಂ. ರಾಜೇಂದ್ರ (ಕಿರಿಯ ಶ್ರೇಣಿ) ಕಾರ್ಯದರ್ಶಿ, ಮೈಸೂರು ನಗರಾಭಿವೃದ್ದಿ ಪ್ರಾಧಿಕಾರ, ಮೈಸೂರು 
ಕಾರ್ಮಿಕ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರ ಆಪ್ತ ಹುದ್ದೆಗೆ - ಶ್ರೀ ಕೆ.ಎಂ. ಚಂದ್ರೇಗೌಡ ಇವರ ಸ್ಥಾನದಲ್ಲಿ ನೇಮಿಸಲು 
ಕಾರ್ಯದರ್ಶಿ ಇವರ ಸೇವೆಯನ್ನು ನಗರಾಬಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

















ಕರ್ನಾಟಕ ಸರ್ಕಾರದ ಸಚಿವಾಲಯದ ಸೇವೆಗೆ ಸೇರಿದ ಉಪ ಕಾರ್ಯದರ್ಶಿ ವೃಂದದ ಅಧಿಕಾರಿ ಶ್ರೀ ರೇವಣ್ಣ ಗೌಡ, ಹಾಲಿ 
ವಿಶೇಷಾಧಿಕಾರಿ, ಸುವರ್ಣ ಕರ್ನಾಟಕ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ಸರ್ಕಾರದ ಉಪ ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ (ಸೇವೆಗಳು) ಹುದ್ದೆಗೆ ಶ್ರೀ ವಿ. ಶ್ರೀರಾಮ ರೆಡ್ಡಿ ಇವರ 
ಸ್ಥಾನದಲ್ಲಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 405 ಏಕ್‌ರೂಪ್‌ ಕೌರ್‌ 
ಸರ್ಕಾರದ ಉಪ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು). 


೧೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೩, ೨೦೦೬ ಭಾಗ - ೨ 





ಕರ್ನಾಟಕ ವಿಧಾನ ಪರಿಷತ್‌ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕವಿಪ: ಆ-1 : ಸಆಶಾ : ಅಕಾ : 21:2004, ಬೆಂಗಳೂರು, ದಿನಾಂಕ: 14ನೇ ಮಾರ್ಚ್‌ 2006 

ಈ ಸಚಿವಾಲಯದ ಅಧಿಸೂಚನೆ ಸಂಖ್ಯೆ: ಕವಿಪ / ಆ-1/ ಸಅಶಾ / ಆಕಾ / ವಿಕಾಆ / 21 / 2004 ದಿನಾಂಕ: 28.03.2005ರ ರೀತ್ಕಾ 
ಕರ್ನಾಟಕ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರ ಆಪ್ತ ಕಾರ್ಯದರ್ಶಿಯಾಗಿ ಮುಂದುವರಿಸಲಾಗಿದ್ದ ಶ್ರೀ ಎಂ. ನಾರಾಯಣಪ್ಪ, ಜಂಟಿ 
ನಿಬಂಧಕರು, ಸಹಕಾರ ಇಲಾಖೆ ಇವರ ಸೇವೆಯನ್ನು ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಸಇ : 126 : ಎಸಸೇ : 2006 ದಿನಾಂಕ: 13.03.2006 ರ 
ರೀತ್ಕಾ ಹಿಂದಕ್ಕೆ ಪಡೆಯಲಾಗಿರುವುದರಿಂದ ಸದರಿಯವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಸಚಿವಾಲಯದಿಂದ 
ವಿಮುಕ್ತಿಗೊಳಿಸಲಾಗಿದೆ. 

ಸೋಮನಾಯಕ್‌ 
ಪಿ.ಆರ್‌. 406 ಅಧೀನ ಕಾರ್ಯದರ್ಶಿ, ಕರ್ನಾಟಕ ವಿಧಾನ ಪರಿಷತ್ತು. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No.DPAR 22 SAS 2006, Bangalore, Dated: 14th March, 2006 

On repatriation from Government of India, the services of Sri V. Madhu, IAS, (KN : 78) are placed 
at the disposal of Urban Development Department until further orders for being posted as Managing 
Director, Bangalore Mass Rapid Transit Limited, Bangalore vice Sri K.N. Srivastava, IAS, transferred. 

Sri N.C. Muniyappa, IAS, (KN : 84), Commissioner, Watershed Development Department and Ex- 
officio Secretary to Government Agriculture & Horticulture Department, Bangalore, is transferred with 
immediate effect and his services are placed at the disposal of Urban Development Department until 
further orders for being posted as Chairman, Bangalore Water Supply & Sewerage Board, Bangalore, 
vice Sri Ashok Kumar C. Manoli, IAS, transferred. 

The services of Sri B.A. Harish Gowda, IAS, (KN : 89), Managing Director, Karnataka State 
Cooperative Apex Bank Limited, Bangalore, are withdrawn from Cooperation Department with immediate 
effect and he is posted until further orders as Secretary to Government, (Medical Education), Health & 
Family Welfare Department, Bangalore, in the existing vacancy. 

By Order and in the name of the Governor of Karnataka 
PR-407 EKROOP CAUR 
Deputy Secretary to Government, DP & AR (Services). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 64 ಸಅಸೇ 2006, ಬೆಂಗಳೂರು, ದಿನಾಂಕ: 15ನೇ ಮಾರ್ಚ್‌ 2006 

ಶ್ರೀ ಗೋವಿಂದರಾಜು, ಉಪ ಕಾರ್ಯದರ್ಶಿ, ಜಿಲ್ಲಾ ಪಂಚಾಯತ್‌, ತುಮಕೂರು ಅವರನ್ನು ಅರಣ್ಯ ಮತ್ತು ಪರಿಸರ ಸಚಿವರ ಆಪ್ತ 
ಕಾರ್ಯದರ್ಶಿಯಾಗಿ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಯ ವಶಕ್ಕೆ ನೀಡಿರುವನ್ಹಯ ಸದರಿ 
ಅಧಿಕಾರಿಯವರನ್ನು ದಿನಾಂಕ: 17.2.2006 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಅರಣ್ಯ ಮತ್ತು ಪರಿಸರ ಸಚಿವರ 
ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಸದರಿ ಹುದ್ದೆಯಲ್ಲಿ ನಿಯೋಜನೆ ಮೇಲೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 411 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 34 ಆಸೇವ 2006, ಬೆಂಗಳೂರು, ದಿನಾಂಕ: 15ನೇ ಮಾರ್ಚ್‌ 2006 

ಕಾರ್ಯದರ್ಶಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) 
ಅಧಿಕಾರಿ, ಡಾ: ಎ.ವಿ. ಪ್ರಸನ್ನ, ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಿಂದಕ್ಕೆ ಪಡೆದು, 
ವೈದ್ಯಕೀಯ ಶಿಕ್ಷಣ ಹಾಗೂ ಪಶುಸಂಗೋಪನಾ ಸಚಿವರ ಆಪ್ತಕಾರ್ಯದರ್ಶಿಯಾಗಿ ಮುಂದಿನ ಆದೇಶದವರೆಗೆ ಅಥವಾ ಸಚಿವರ ಪಧಾವದಿಯವರೆಗೆ 
ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 412 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-). 


